ಕರ್ನಾಟಕ ವಿಧಾನ ಪರಿಷತ್ತು 


ಆರ್‌.ಬಿ. 


' ಸಚೆಯಿಂದ 


ಸದಸ್ಯರ ಹೆಸರು ಶ್ರೀ . ತಿಮ್ಮಾಪೂರ (ವಿಧಾನ 
_ ಚುನಾಯಿತರಾದವರು) ಸ 
ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ '; 719 
ಉತ್ತರಿಸಬೇಕಾದ ದಿನಾಂಕ .25.09:2020. 
ಉತ್ತರಿಸಬೇಕಾದ ಸಚಿವರು .ಮಾನ್ಯ ಪಶುಸಂಗೋಪನೆ, ಹಜ್‌ ಹಾಗೂ ವಕ್ಸ್‌ ಸಚಿವರು. 
ಸಸಂ ಪ್ರಶ್ನೆಗಳು ಉತ್ತರಗಳು 


ರಾಜ್ಯದಲ್ಲಿ ಜಾನುವಾರುಗಳು "ಚರ್ಮ ಗಂಟು 


ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 


ರೋಗ” ವೆಂಬ ರೋಗದಿಂದ 
ಬಳಲುತ್ತಿರುವುದು: ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 
ಆ ಯಾವ ಯಾವ ಜಿಲ್ಲೆಗಳಲ್ಲಿ ಈ ತೋಗವು ರಾಮನಗರ, ಶಿವಮೊಗ್ಗ, ಹಾಸನ, ` ಉಡುಪಿ, ಬೀದರ್‌, 
ವ್ಯಾಪಿಸುತ್ತದೆ; ಕೊಪ್ಪಳ, ರಾಯಚೂರು, ಯಾದಗಿರಿ, ಕಲ್ಬುರ್ಗಿ, ಉತ್ತರ 
ಕನ್ನಡ, ದಾವಣಗೆರೆ, ಹಾವೇರಿ ಮತ್ತು ವಿಜಯಪುರ. 
«|e ರೋಗವನ್ನು ' ತಡೆಗಟ್ಟಲು ಸರ್ಕಾರ [ಸದರಿ ' ರೋಗವು ವೈರಾಣುಗಳಿಂದ ಹರಡುವ 


ಕೈಗೊಂಡ ಕ್ರಮಗಳೇನು; 


"| ಕಾಣಿಸಿಕೊಂಡಿರುವ 


ಕಾಯಿಲೆಗಳಾಗಿದ್ದು, ಪ್ರಸ್ತುತ ಯಾವುದೇ ನಿರ್ದಿಷ್ಟ ಲಸಿಕ 
ಇರುವುದಿಲ್ಲ ಆದರೂ ಪಶು ಆರೋಗ್ಯ ಮತ್ತು ಜೈವಿಕ 
ಸಂಸ್ಥೆಯ ತಜ್ಞರ ಸಲಹೆಯ ಮೇರೆಗೆ ಮೇಕೆ ಸಿಡುಬು 
ಲಸಿಕೆಯನ್ನು ಜಾನುವಾರುಗಳಿಗೆ ಹಾಕಿಸುವುದರಿಂದ 
ಕಾಯಿಲೆಯನ್ನು ' ನಿಯಂತ್ರಿಸಬಹುದಾಗಿದ್ದು, ಈಗಾಗಲೇ 
48150 ಜಾನುವಾರುಗಳಿಗೆ ಸಾಕಾಗುವಷ್ಟು ಲಸಿಕೆಯನ್ನು 
ವಿವಧ ಜಿಲ್ಲೆಗಳಿಗೆ ಪೂರೈಸಲಾಗಿದ್ದು, ಲಸಿಕೆಯನ್ನು 
ಹಾಕಲಾಗುತ್ತಿದೆ. ಮುಂದುವರೆದು, ಪಶು ಆರೋಗ್ಯ 
ಮತ್ತು ಜೈವಿಕ ಸಂಸ್ಕ ಬೆಂಗಳೂರು ಇಲ್ಲಿ ಮೇಕೆ ಸಿಡುಬು 
ಲಸಿಕೆಯು ಉತ್ಪಾದನೆಯಾಗಿದ್ದು,  ರೋಗೋದ್ರೇಕ 
ಜಿಲ್ಲೆಗಳಿಗೆ ಸರಬರಾಜು 


ಮಾಡಲಾಗುವುದು. ರೋಗೋದ್ರೇಕ ಕಾಣಿಸಿಕೊಂಡಿರುವ 


ಗ 


ಸನ 


ಮುಗಳಿ 


$4 


ಮೆ. 


¥, 


ಛೆ, 


ಬಜ 


ನೀಡುವುದು 


